ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಹಿಂದುಳಿದ ಜಾತಿಗಳನ್ನು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿಸುವ ಬಗ್ಗೆ 


ಶ್ರೀ ಅಡಗೂರ್‌ ಹೆಚ್‌. ವಿಶ್ವನಾಥ್‌ (ನಾಮನಿರ್ದೇಶನ ಹೊಂದಿದವರು) - 


53 (326) ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವದೆ- 


(ಅ) ಅತಿ ಹಿಂದುಳಿದ ಜಾತಿಗಳ ಅಧ್ಯಯನ ನಡೆಸಲು ನೇಮಕವಾಗಿದ್ದ ಸಮಿತಿಗಳ ವರದಿಗಳನ್ನು 
ಜಾರಿಗೊಳಿಸಲು ಸಫಲವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಹಿಂದುಳಿದ ಜಾತಿಗಳ ಕುಲಶಾಸ್ಟಿಯ ಅಧ್ಯಯನ ನಡೆಸಲು ಸರ್ಕಾರ ಕೈಗೊಂಡ 


( 


ಕ್ರಮಗಳೇನು ; ಜಾತಿವಾರು ನೇಮಕಗೊಂಡ ಅಧ್ಯಯನ ಸಮಿತಿಗಳ ಪ್ರಗತಿ ವಿವರ ನೀಡುವುದು; 


(ಇ) ಜಾತಿವಾರು ಅಧ್ಯಯನ ಸಮಿತಿಗಳ ಶಿಫಾರಸ್ಸುಗಳು ಹಾಗೂ ಸರ್ಕಾರ ಕೈಗೊಂಡ ಕ್ರಮಗಳೇನು? 


